ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ" : 2134 


ಸದಸ್ಯರ ಹೆಸರು | 
ಉತ್ತರಿಸುವ ಸಚಿವರು 
ಸಚಿವರು 


ಉತ್ತರಿಸುವ ದಿನಾಂಕ 


; ಫ್ರೀ ಪ್ರಕಾಶ್‌ ಕೆ. ರಾಥೋಡ್‌ 
: ಸಾರಿಗೆ ಮತ್ತು ಪರಿಶಿಷ್ಠ ಪಂಗಡಗಳ ಕಲ್ಯಾಣ 


-: 18.03.2022. 


ಪ್ರಶ್ನೆ 


ಉತ್ತರ 


ಕ್ರ. 
ಸ | 
ಅ.॥ೆ.ಎಸ್‌.ಆರ್‌.ಟಿ.ಸಿ 


: ರಾಜ್ಯದ ನಾಲ್ಲೂ ಸಾರಿಗೆ ನಿಗಮಗಳಲ್ಲಿ 


ಮತ್ತು ಬಿ.ಎಂ.ಟಿ.ಸಿಪ್ರತಿಭಟನೆ ಸಂದರ್ಭದಲ್ಲಿ ಅಮಾನತ್ತುಗ 
ಹಾಗೂ  ಇತರವಜಾಗೊಳಿಸಲಾಗಿರುವ ನೌಕರರ ನಿಗಮವಾರು ಮಾಹಿತಿ 
ವಿಗಮಗಳಿಂದ ಈ ಕೆಳಕಂಡಂತಿದೆ: 
3ಬ ೦ದಿಯ / ಅಮಾನ "] 
ಗಬ್ಬಲಬಯಿು ನಿಗಮ ತ್ತು |ವಜಾಗೊಳಿಸಲಾಗಿರು 
ಪ್ರತಿಭಟನೆ ಕಾರ್ಮಿಕರ! ವ ಕಾರ್ಮಿಕರ ಸಂಖೆ 
ಕೈಗೊಂಡಿದ್ದ ಸಂಖ್ಯೆ 
ಸಂ್ಲyುದಲ್ಲಿ ಎಷ್ಟು ಜನ] ಕ.ರಾ.ರ.ಸಾ.ವಿಗ 281 34 
ಕಾರ್ಮಿಕರನ್ನು ಮ 
ಅಮಾನತ್ತು/ ' | ಬೆಂ.ಮ.ಸಾ.ಸಂ | 1353 
ವಜಾಗೊಳಿಸಲಾಗಿತ್ತು; | ಸೊ - ] 
(ವಿಗಮವಾರು ವಿವರ ಬೌಕ-ರ.ಸಾ.ಸ೦| 18 

ಸ 
ನೀಡುವುದು) ಕ.ಕ.ರ.ಸಾವಿಗಮ| ಈ 60 

ಒಟ್ಟು 2846 1505 
ಆ. ಷಾನ ಕ.ರಾ.ರ.ಸಾನಿಗಮ 

ವಜಾಗೊಂಡಿರುವ 


,. ಮಾಡಿಕೊಳ್ಳಲಾಗಿದೆಯೇ 


ಸಿಬ್ಬಂದಿಗಳನ್ನು ಪುನರ್‌ 
ನೇಮಕ 


[2 


. [ಇದುವರೆಗೆ 


ಐಷ್ಟು 
ಸಿಬ್ಬಂದಿಗಳನ್ನು ಪುನರ್‌ 
ಸೇವೆಗೆ ಪಡೆಯಲಾಗಿದೆ 


1 


ಅಮಾನತ್ತುಗೊಂಡ' ಎಲ್ಲಾ 281 ಸಿಬ್ಬಂದಿಗಳ! 
ಅಮಾನತ್ತು ಹಿಂಪಡೆಯಲಾಗಿದೆ. 


ವಜಾಗೊಂಡ 74 ಸಿಬ್ಬಂದಿಗಳ ಪೈಕಿ 05 
ಸಿಬ್ಬಂದಿಗಳನ್ನು ಪುನರ್‌ ನೇಮಕ ಮಾಡಲಾಗಿದೆ, 


ಉಳಿದ 
ನಿರ್ದೇಶನದಂತೆ 
ಬಗೆಹರಿಸಲು 


ಪ್ರಕರಣಗಳನ್ನು ಸರ್ಕಾರದ 
ಲೋಕ್‌ ಅದಾಲತ್‌ ಮೂಲಕ 
ನ್ಯಾಯಾಲಯದ ಆದೇಶದಂತೆ 


ಹಾಗೂ ಎಷ್ಟುಕ್ರಮವಹಿಸಲಾಗುವುದು. 


ಪುನರ್‌ ನೇಮಕ ಅಮಾನತ್ತುಗೊಂಡಿದ್ದ ನೌಕರರನ್ನು ಕರ್ತವ್ಯಕ್ಕೆ 
ಮಾಡಿಕೊಳ್ಳಲಾಗುವುದು ನಿಯೋಜಿಸಲಾಗಿದೆ. ವಜಾಗೊಂಡ ಪ್ರಕರಣಗಳ ಪೈಕಿ 
? ' (ವಿವರಲೋಕಾದಲತ್‌ನಲ್ಲಿ ಇತ್ಯರ್ಮವಾಗುತ್ತಿರುವ ಪ್ರಕರಣಗಳಲ್ಲಿ! 
ಒದಗಿಸುವುದು) ನೌಕರರನ್ನು ಪುನರ್‌ ನೇಮಕ ಮಾಡಲಾಗುತ್ತಿದೆ. 


'ವಾ.ಕ.ರ.ಸಾ.ಸಂಸ್ಥೆ 


ಮುಷ್ಕರ ಅವಧಿಯಲ್ಲಿ: ಅಮಾನತ್ತಿನಲ್ಲಿದ್ದ ಒಟ್ಟು 61 
ಸಿಬ್ಬಂದಿಗಳನ್ನು "ಅಮಾನತ್ತಿರಿಂದ. ತೆರವುಗೊಳಿಸಿ 
ಸೇವೆಯಲ್ಲಿ " ಮರುನಿಯೋಜಿಸಲಾಗಿದೆ. ಸೇವೆಯಿಂದ 
ವಜಾ ಮಾಡಲಾದ ಒಟ್ಟು 18 ಖಾಯಂ ಸಿಬ್ಬಂದಿಗಳಲ್ಲಿ 
15 ಸಿಬ್ಬಂದಿಗಳು ಮೇಲ್ಮನವಿ ಸಲ್ಲಿಸಿದ್ದ, ಎಲ್ಲ 
ಮೇಲ್ಮನವಿಗಳನ್ನು ತಿರಸ್ಕರಿಸಿದೆ. 


ಕ.ಕ.ರ.ಸಾ.ನಿಗಮ 


ಮುಷ್ಕರ ಅವಧಿಯಲ್ಲಿ ವಜಾಗೊಂಡ ಒಟ್ಟು 
60 ಖಾಯಂ ನೌಕರರ ಹೈಕ, 45 ನೌಕರರು 
ಮೇಲ್ಮನವಿಯನ್ನು ಸಲ್ಲಿಸಿದ್ದು,. ಅವರುಗಳ ಪೈಕಿ 07 
ನೌಕರರನ್ನು ಮರುನೇಮಕ ಮಾಡಿಕೊಳ್ಳಲಾಗಿದ್ದು, 
ಉಳಿದ 38 ನೌಕರರು ಸಲ್ಲಿಸಿದ ಮೇಲ್ಮನವಿಗಳನು 
ತಿರಸ್ಕರಿಸಲಾಗಿದೆ. ಮಿಕ್ಕುಳಿದ 15 ನೌಕರರು 
ಮೇಲ್ಮನವಿಯನ್ನು ಸಲ್ಲಿಸಿರುವುದಿಲ್ಲ. 


"-|ಎಲ್ಲಾ 63 ಜನ ಖಾಯಂ. ನೌಕರರ ಅಮಾನತ್ತು ಆದೇಶ 
ತೆರವುಗೊಳಿಸಬಾಗಿದೆ. 


ಸಂಖ್ಯೆ: ಟಿಡಿ 107 ಟಿಸಿಕ್ಕೂ 2022 ye KN 
Gercercced) | 
(ಬಿ.ಶ್ರೀರಾಮುಲು) | 
ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ 
ಕಲ್ಯಾಣ ಸಚಿವರು 


